ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


108 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 

ಬ [ 
13-09-2021 
ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 


ಪದವಿ ಪೂರ್ವ ಉಪನ್ಯಾಸಕರಿಗೆ 
ಬಡ್ತಿ ನೀಡಿ ಎಷ್ಟು ವರ್ಷಗಳಾಗಿದೆ; 


ಸಚಿವರು 
- r 
ಕಮ | 
pad ಪೆ ಉತ್ತರ 
ಅ) ಪೌಢಶಾಲಾ ಸಹ ಶಿಕ್ಷಕರಿಂದ 2011ರಲ್ಲಿ ಅರ್ಹ 487 ಮತ್ತು 697 ಪೌಢ 


ಶಾಲಾ ಸಹ ಶಿಕ್ಷಕರನ್ನು ಉಪನ್ಯಾಸಕರ ವೃಂದಕ್ಕೆ 
ಬಡ್ತಿ ನೀಡಲಾಗಿದೆ. 


ಆ) 


| 
ಪಟ್ಟಿ 


ಈ ಸಂಬಂಧ ಜೇಷ್ಠತಾ 
ತಯಾರಿಸಲಾಗಿದೆಯೇ; 


| 


ಸರ್ಕಾರಿ "ಪೌಢ `` ಶಾಲೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಸ್ನಾತಕೋತ್ತರ ಪದವಿಯನ್ನು 
ಹೊಂದಿರುವ ಸಹಶಿಕ್ಷಕರ ಜೇಷ್ಠತಾ ಪಟ್ಟಿಯನ್ನು 
ಸಿದ್ದಪಡಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಆಯುಕ್ತರು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ 
ದಿನಾಂಕ:23-04-2021ರಂದು ಸಲ್ಲಿಸಿರುತ್ತಾರೆ. - 


ಇಷ್ಟು ವರ್ಷಗಳಿಂದ. ಪದೋನ್ನತಿ 
ನೀಡದಿರಲು ಸರ್ಕಾರಕ್ಕಿರುವ 
ಕಾರಣಗಳೇನು; 


ಸರ್ಕಾರದ ಅಧಿಸೊಚನೆ 'ಸಂಖ್ಯೆ:ಔಿಪಿಎಆರ್‌ 
7] ಎಸ್‌ಆರ್‌ಇ 94 ದಿನಾಂಕ:27/05/1998ರಲ್ಲಿ 
ಶೇಕಡ 50ರಷ್ಟು ಉಪನ್ಮಾಸಕರ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು ಮತ್ತು 
ಶೇಕಡ 50ರಷ್ಟು ಪೌಢ ಶಾಲಾ ಸಹ ಶಿಕ್ಷಕರ 
ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 
ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ನೀಡಲು ಅವಕಾಶ 
ಕಲ್ಪಿಸಲಾಗಿತ್ತು. ಅದರಂತೆ, 2011ರಲ್ಲಿ ಅರ್ಹ 487 
ಮತ್ತು 697 ಪೌಢಶಾಲಾ ಸಹ ಶಿಕ್ಷಕರನ್ನು 


ಉಪನ್ಯಾಸಕರ ವೃಂದಕ್ಕೆ ಬಡ್ತಿ. ನೀಡಲಾಗಿದೆ, 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 35 
ಡಿಜಿಡಿ 2009 ದಿನಾಂಕ:15೫5/2014 ರಂದು 
ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಪರಿಷ್ಕರಣೆ 
ಮಾಡಿ ಶೇಕಡ 75ರಷ್ಟು ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು ಮತ್ತು 
ಶೇಕಡ 25ರಷ್ಟು ಹುದ್ದೆಗಳನ್ನು ಬಡ್ತಿ ಮೂಲಕ 
ತುಂಬಲು ಅವಕಾಶ ಕಲ್ಪಿಸಲಾಗಿದೆ. 


ಪ್ರೌಢ ಶಾಲಾ ಸಹ ಶಿಕ್ಷಕರಿಗೆ ಉಪನ್ಯಾಸಕರ 
ವೃಂದಕ್ಕೆ ಬಡ್ತಿ ಕೋಟಾದಲ್ಲಿ ಶೇಕಡ 50ರಷ್ಟು 


2 


ಪಡೋನ್ನತ ನೀಡಿದ್ದರಿಂದ ಈಗಾಗಲೇ 395 
ಹುದ್ದೆಗಳು ಹೆಚ್ಚುವರಿಯಾಗಿದ್ದು, ಶೇಕಡ 7525ರ | 


'2ಡಿ ಕೋಟಾದ ಹುಣೆಗಳು ಖಾಲಿ 
ಬ 


ಇಲ್ಲದಿರುವುದರಿಂದ ಪ್ರಸ್ತುತ ಬಡ್ತಿ ನೀಡಲು 
ಅವಕಾಶವಿರುವುದಿಲ್ಲ. 


ಈ) 


ಈ ಪದೋನ್ನತಿ ಪ್ರಕ್ರಿಯೆ ಯಾವಾಗ 
ಪ್ರಾರಂಭಿಸಲಾಗುವುದು? 


ಸರ್ಕಾರಿ"ಪೆದವಿ' ಪೊರ್ವ ಕಾಲೇಜುಗಳಲ್ಲಿ 
ಬಡ್ತಿ ಕೋಟಾದಡಿ ಕಾರ್ಯ ನಿರ್ವಹಿಸುತ್ತಿರುವ 
ಉಪನ್ಯಾಸಕರ ಹುದ್ದೆಗಳು ವಯೋ ನಿವೃತ್ತಿ, ನಿಧನ. 
ರಾಜೀನಾಮೆ ಹಾಗೂ ಇತರೆ ಕಾರಣಗಳಿಂದ 
ತೆರವಾದಾಗ ನಿಯಮಾನುಸಾರ ಪ್ರೌಢ ಶಾಲೆಗಳ | 
ಸಹ ಶಿಕ್ಷಕರುಗಳಿಗೆ ಬಡ್ತಿ ನೀಡಲು ಕ್ರಮ 
ಕೈಗೊಳ್ಳಲಾಗುವುದು. 


